WPP - 47 


13 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಏಪ್ರಿಲ್ ೨೬ , ೨೦೧೨ ( ವೈಶಾಖ ೬ , ಶಕ ವರ್ಷ ೧೯೩೪) | ಸಂಚಿಕೆ ೧೭ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 5 ಎಸ್ಎಂಆರ್ 2012 , ಬೆಂಗಳೂರು, ದಿನಾಂಕ : 9 - 3 - 2012. 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3 ರ ಖಂಡ ( ಎಫ್ಎಫ್) ನ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್- 1ರ ಐಟಂ 294ರ ನಂತರ ಈ ಕೆಳಕಂಡ ಐಟಂನ್ನು 
ಸೇರ್ಪಡೆಗೊಳಿಸಿದೆ : 


(295 ) 


ಮಾವಿನತೋಪ ಆಸ್ಪತ್ರೆ # 3348 / ಎl , ಶಾಮನೂರು ರಸ್ತೆ , ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಎದುರು, ದಾವಣಗೆರೆ - 577004 . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಿ. ನಾಗೇಶ್ ಪಾಟಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 2 ) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No : DPAR 5 SMR 2012, Bangalore , Dated : 9 - 3 - 2012 . 


In exercise of the powers conferred by clause ( ff ) of rule 3 of the Karnataka Government Servants (Medical Attendance) 
Rules 1963,the Government of Karnataka hereby adds the following item after item 294 of Schedule I to the said rules namely : 

( 295)Mavintop Hospital, # 3348/A1, Shamanur Road , Opp. Sri Veerabhadreshwara Temple , Davangere-577004. 


By Order and in the name of the Governor of Karnataka , 

D . NAGESH PHATAK 

Under Secretary to Government, 
Department of Personnel & Administrative Reforms 

( Service Rules-2 ) 


P . R . 195 


(೫೦೫) 


೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೪ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 246 ವೆಚ್ಚ - 12 / 2012 , ಬೆಂಗಳೂರು, ದಿನಾಂಕ : 15 -3 - 2012. 
ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ , ಬೆಂಗಳೂರು, ಇಲ್ಲಿಗೆ ರೂ . 86 .77 ಲಕ್ಷ ವೆಚ್ಚದಲ್ಲಿ ಇ - ಹಾಸ್ಪಿಟಲ್ 
ವ್ಯವಸ್ಥೆಯನ್ನು ಕಲ್ಪಿಸುವ ಕಾರ್ಯವನ್ನು ನೇರವಾಗಿ ಮೆ . ಎನ್.ಐ.ಸಿ. ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳವುದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ.ಆರ್. 231 


ಅಧಿಸೂಚನೆ 
ಸಂಖ್ಯೆ: ಆಇ 257 ವೆಚ್ಚ -12/2012, ಬೆಂಗಳೂರು, ದಿನಾಂಕ : 15 - 3 - 2012. 
ಜಲಸಂಪನ್ಮೂಲ ಇಲಾಖೆಯ 3 ವರ್ಷಗಳ ಸಾಧನೆಗಳನ್ನು ಪ್ರತಿಬಿಂಬಿಸುವ ಕಿರುಹೊತ್ತಿಗೆ “ಜಲಧಾರೆಯ ಸದ್ಬಳಕೆಯತ್ತ . . . . 2008 
2011 ” ನ್ನು ರೂ . 6.25 ಲಕ್ಷಗಳ ( ತೆರಿಗೆ ಹೊರತುಪಡಿಸಿ) ವೆಚ್ಚದಲ್ಲಿ ಒಟ್ಟು 5250 ಪ್ರತಿಗಳನ್ನು ಮುದ್ರಿಸುವ ಕಾರ್ಯವನ್ನು ನೇರವಾಗಿ ಮೆ . ನಾಗರತ್ನ 
ಪ್ರಿಂಟರ್ ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಜಲಸಂಪನ್ಮೂಲ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಜಲಸಂಪನ್ಮೂಲ ಇಲಾಖೆಯು ದೃಢಪಡಿಸಿಕೊಳ್ಳವುದು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 230 


ಅಧಿಸೂಚನೆ 
ಸಂಖ್ಯೆ : ಆಇ 114 ವೆಚ್ಚ - 12/2012 , ಬೆಂಗಳೂರು, ದಿನಾಂಕ : 15 -3 - 2012. 
ಮಂಗಳೂರು ವಿಶ್ವವಿದ್ಯಾಲಯದ ಮುಂದಿನ 5 ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳ ಸಂಪೂರ್ಣ ಗಣಕೀಕರಣ ಕಾರ್ಯವನ್ನು ನೇರವಾಗಿ 
M/s. Meta-1 Technologies Pvt. Ltd. ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 
4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆಯು ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 229 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೦೭ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 173 ವೆಚ್ಚ- 12 / 2012 , ಬೆಂಗಳೂರು, ದಿನಾಂಕ : 15 - 3- 2012. 
ASIDE ಸ್ತ್ರೀಂನಡಿ, ಅಂತರಾಷ್ಟ್ರೀಯ ಪುಷ್ಪ ಹರಾಜು, ಬೆಂಗಳೂರು ನಿಯಮಿತ (IFAB), ಈ ಸಂಸ್ಥೆಯ Floral Studio and Boutique 
ಹಾಗೂ Floriculture Training Centre ಗಳ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಒಟ್ಟು ರೂ . 5.24 ಕೋಟಿ ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ 
ರೂರಲ್ ಇನ್‌ಫ್ರಾಸ್ಪಕ್ಟರ್ ಡೆವಲಪ್‌ಮೆಂಟ್ ಲಿಮಿಟೆಡ್ (KRIDL) ಇವರಿಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999 ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ತೋಟಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ತೋಟಗಾರಿಕೆ ಇಲಾಖೆಯು ದೃಢಪಡಿಸಿಕೊಳ್ಳುವುದು ಹಾಗೂ 
ಕೆ.ಆರ್. ಐ . ಡಿ.ಎಲ್ ಸಂಸ್ಥೆಯು ಈ ಕಾಮಗಾರಿಯನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ , ಕೆ. ಟಿ . ಪಿ . ಪಿ. ಅಧಿನಿಯಮಗಳನ್ನು ಪಾಲಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 228 


ಅಧಿಸೂಚನೆ 


ಸಂಖ್ಯೆ : ಆಇ 265 ವೆಚ್ಚ- 12 / 2012 , ಬೆಂಗಳೂರು, ದಿನಾಂಕ : 17 -3 - 2012. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು “ಎಲ್ಲಿ ಹೇಗಿದೆಯೋ ಹಾಗೆ ” ಆಧಾರದಲ್ಲಿ ವೆಸ್ಟರ್ನ್ ಕೋಲ್‌ ಫೀಲ್ಸ್ ಲಿಮಿಟೆಡ್‌ನಿಂದ 
ಖರೀದಿಸಲಿರುವ 2.00 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲನ್ನು ಸಾಗಣೆ ಮಾಡುವ ಕಾರ್ಯವನ್ನು ಈಗಾಗಲೇ ಕೋಟೇಶನ್‌ಗಳನ್ನು ನೀಡಿರುವ ಏಜೆನ್ಸಿಗಳಿಂದ 
ಒಂದು ಏಜೆನ್ಸಿಯನ್ನು ಆಯ್ಕೆ ಮಾಡಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಇಂಧನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಇಂಧನ ಇಲಾಖೆಯು ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ.ಆರ್ . 227 


ಅಧಿಸೂಚನೆ 
ಸಂಖ್ಯೆ: ಆಇ 301 ವೆಚ್ಚ - 12/ 2012 , ಬೆಂಗಳೂರು, ದಿನಾಂಕ : 16 -3 - 2012 . 
ಮೈಸೂರು ಜಿಲ್ಲೆಯಲ್ಲಿ “ಸರ್ಕಾರಿ ಸವಲತ್ತುಗಳ ಸಂತೆ ” ಎಂಬ ವಿಶೇಷ ಕಾರ್ಯಕ್ರಮವನ್ನು 75.00 ಲಕ್ಷ ರೂ . ಗಳ ವೆಚ್ಚದಲ್ಲಿ ಹಮ್ಮಿಕೊಳ್ಳಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಜಿಲ್ಲಾಧಿಕಾರಿಗಳು , 
ಮೈಸೂರು ಜಿಲ್ಲೆ, ಇವರಿಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 226 


೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - 


ಭಾಗ - ೪ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 260 ವೆಚ್ಚ - 12 / 2012, ಬೆಂಗಳೂರು, ದಿನಾಂಕ : 17 - 3 - 2012. 
ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜಗಾರ್ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದ ಸ್ವರೋಜಗಾರಿಗಳಿಗೆ ಮಾರುಕಟ್ಟೆ ಒದಗಿಸುವ ದೃಷ್ಟಿಯಿಂದ 
ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ದಿನಾಂಕ : 22 -3 - 2012 ರಿಂದ 31-3- 2012 ರವರೆಗೆ ನಡೆಸಲು 
ಉದ್ದೇಶಿಸಿರುವ ಪ್ರಾದೇಶಿಕ ಸರಸ್‌ ವಸ್ತು ಪ್ರದರ್ಶನವನ್ನು ರೂ . 96.26 ಲಕ್ಷಗಳ ವೆಚ್ಚದಲ್ಲಿ ಮೆ , ಮಾರ್ಕೆಟಿಂಗ್ ಕನ್ಸಲ್ಟಂಟ್ ಅಂಡ್ ಏಜೆನ್ಸಿಸ್ ಲಿಮಿಟೆಡ್ 
ಸಂಸ್ಥೆಯ ವತಿಯಿಂದ ಆಯೋಜಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು 
ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 225 


ಅಧಿಸೂಚನೆ 


nant 


ಸಂಖ್ಯೆ: ಆಇ 232 ವೆಚ್ಚ -12/2012 , ಬೆಂಗಳೂರು, ದಿನಾಂಕ : 14 - 3 -2012. 
ಸರ್ಕಾರದ ವಿವಿಧ ಇಲಾಖೆಯ ಕಾಮಗಾರಿಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಪರಿಸರ ಪ್ರೇಮಿ (Environment Friendly ) ಅಥವಾ ಕ್ರಯ 
ಪರಿಣಾಮಕಾರಿ ತಂತ್ರಜ್ಞಾನ (Low Cost Building Technology ) ಅಥವಾ ನವೀನ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು (Innovative Building Materials ) 
ಅಥವಾ ಮೊದಲೇ ಅಚ್ಚು ಹಾಕಿದ ತಂತ್ರಜ್ಞಾನ (Pre-Cast Technology ) ಇವುಗಳಲ್ಲಿ ಅಳವಡಿಸಲು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ 
ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಕಾಮಗಾರಿಗಳ ಅನುಷ್ಠಾನವನ್ನು ನೇರವಾಗಿ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸರ್ಕಾರವು 
2012 - 13ನೇ ಸಾಲಿಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಂಬಂಧಿತ ಇಲಾಖೆಗಳು ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 200 


ಅಧಿಸೂಚನೆ 


ಸಂಖ್ಯೆ : ಆಇ 221 ವೆಚ್ಚ - 12 /2012 , ಬೆಂಗಳೂರು, ದಿನಾಂಕ : 14 -3 - 2012. 
KUIDFC ಸಂಸ್ಥೆಯು ನಿರ್ಮಿಸುತ್ತಿರುವ “ ನಗರ ಮೂಲ ಸೌಕರ್ಯ ಭವನ ” ದಲ್ಲಿ ಮಾಹಿತಿ ತಂತ್ರಜ್ಞಾನ ಮೂಲ ಸೌಕರ್ಯ ಒದಗಿಸುವ 
ಸಲುವಾಗಿ ರೂ . 12 .36 ಲಕ್ಷಗಳ ವೆಚ್ಚದಲ್ಲಿ ಭಾರತ ಸರ್ಕಾರದ ವತಿಯಿಂದ ಸ್ಥಾಪಿಸಲ್ಪಟ್ಟಿರುವ Software Technology Park of India ( STPI) ಇವರ 
ಸೇವೆಯನ್ನು ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 199 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೦೯ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 218 ವೆಚ್ಚ -12 /2012 , ಬೆಂಗಳೂರು, ದಿನಾಂಕ : 14 - 3 - 2012. 
ಕರಾವಳಿ ಕಾವಲು ಪೊಲೀಸ್ ಘಟಕಕ್ಕೆ 05 ಸಂಖ್ಯೆಯ ಎಫ್.ಆರ್.ಪಿ . ಬೋಟುಗಳನ್ನು ರೂ . 200.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಭಾರತ 
ಸರ್ಕಾರದ ಕೇಂದ್ರ ರಕ್ಷಣಾ ಮಂತ್ರಾಲಯ ಸ್ವಾಮ್ಯದ ಮೆ : ಗೋವಾ ಶಿಪ್‌ಯಾರ್ಡ್ ಲಿಮಿಟೆಡ್ , ಗೋವಾ, ಈ ಸಂಸ್ಥೆಯಿಂದ ಖರೀದಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಬೋಟುಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ.ಆರ್. 198 


ಅಧಿಸೂಚನೆ 


ಸಂಖ್ಯೆ : ಆಇ 166 ವೆಚ್ಚ - 12/2012, ಬೆಂಗಳೂರು, ದಿನಾಂಕ : 9 -3 -2012 . 
ನಗರಾಭಿವೃದ್ಧಿ ಇಲಾಖೆಯ ನಗರ ಭೂಸಾರಿಗೆ ನಿರ್ದೇಶನಾಲಯದ ಕಛೇರಿಯನ್ನು ಟಿಟಿಎಂಸಿ, ಶಾಂತಿನಗರ, ಬೆಂಗಳೂರು, ಇಲ್ಲಿ 
ಸುಸಜ್ಜಿತಗೊಳಿಸಲು ರೂ . 80.00 ಲಕ್ಷ ವೆಚ್ಚದಲ್ಲಿನ ಕಛೇರಿಯ ಸಿವಿಲ್ ಕಾಮಗಾರಿಗಳು ಮತ್ತು ಕಛೇರಿಯ ಅಡ್ಡಗೋಡೆ ( Partition ) ಕಾಮಗಾರಿಯನ್ನು 
ಮಾತ್ರ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ( ಕೆ. ಆರ್. ಐ . ಡಿ.ಎಲ್) ದ ಮುಖಾಂತರ ನೇರವಾಗಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ನಗರಾಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕೆ.ಆರ್. ಐ . ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ . ಪಿ. ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 217 


ಅಧಿಸೂಚನೆ 


ಸಂಖ್ಯೆ : ಆಇ 164 ವೆಚ್ಚ- 12 / 2012, ಬೆಂಗಳೂರು, ದಿನಾಂಕ : 9 - 3 - 2012 . 
ಸರ್ಕಾರದ ಇಲಾಖೆಗಳು ಮತ್ತು ಇತರೆ ಸಂಗ್ರಹಣಾ ಸಂಸ್ಥೆಗಳಿಗೆ ಈ ಕೆಳಕಂಡ ಕಾಮಗಾರಿಗಳ ನಿರ್ಮಾಣ ಕಾರ್ಯವನ್ನು ನೇರವಾಗಿ 
ಕರ್ನಾಟಕ ರೂರಲ್ ಇನ್‌ಫ್ರಾಸ್ಪೆಕ್ಟರ್‌ ಡೆವಲಪ್ ಮೆಂಟ್ ಲಿಮಿಟೆಡ್ (ಕೆಆರ್‌ಐಡಿಎಲ್ - ಹಿಂದಿನ ಕೆಎಲ್‌ಎಸಿ) ಮೂಲಕ ಕೈಗೊಳ್ಳಲು ಹಾಲಿ ಇರುವ ರೂ . 
1.00 ಕೋಟಿ ಗರಿಷ್ಟ ಮಿತಿಯೊಂದಿಗೆ ಅಧಿಸೂಚನೆ ಸಂ . ಆಇ 158 ವೆಚ್ಚ- 12 /2011 , ದಿನಾಂಕ : 18 - 3 - 2011ರಲ್ಲಿ ಕೆಟಿಪಿಪಿ ಅಧಿನಿಯಮದ ಕಲಂ 4( ಜಿ ) 
ಅಡಿಯಲ್ಲಿ ನೀಡಲಾದ ವಿನಾಯಿತಿಯ ಅವಧಿಯನ್ನು ದಿನಾಂಕ : 1 - 4 - 2012 ರಿಂದ ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. 


y 


1. ಶಾಲೆ, ಕಾಲೇಜು ಮತ್ತು ಅಂಗನವಾಡಿ ಕಟ್ಟಡಗಳು, 
2. ಹಾಸ್ಟೆಲ್ ರೂಮುಗಳು ಮತ್ತು ಹಾಸ್ಟೆಲ್ ಕಟ್ಟಡಗಳು, 
3, ದುರ್ಬಲ ವರ್ಗದವರು ಮತ್ತು ಕಡಿಮೆ ಆದಾಯದ ವರ್ಗದ ಜನದ ವಸತಿ ಗೃಹಗಳು, 


೫೧೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ – ೪ಎ 


4. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಆಸ್ಪತ್ರೆಗಳು ಮತ್ತು ಸಿಬ್ಬಂದಿ ವಸತಿ ಗೃಹಗಳು, 
5. ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಕಾಮಗಾರಿಗಳು . 


ಕೆ.ಆರ್. ಐ . ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ. ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಯಾ ಇಲಾಖೆಗಳು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 216 


ಅಧಿಸೂಚನೆ 


ಸಂಖ್ಯೆ: ಆಇ 186 ವೆಚ್ಚ - 12 /2012 , ಬೆಂಗಳೂರು, ದಿನಾಂಕ : 9 - 3 -2012. 
ಕರ್ನಾಟಕ ನಾಗರೀಕ ಸೇವಾ ಖಾತ್ರಿ ಅಧಿನಿಯಮ , 2011 ನ್ನು ರೂ . 100.00 ಲಕ್ಷಗಳ ವೆಚ್ಚದಲ್ಲಿ ಪ್ರಚಾರಪಡಿಸುವ ಕಾರ್ಯವನ್ನು ನೇರವಾಗಿ 
ಎಂ .ಸಿ, ಅಂಡ್ ಎ ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ ಸಿ. ಆ. ಸು ಇಲಾಖೆಗೆ ( ಆಡಳಿತ ಸುಧಾರಣೆ) ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 215 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 182 ವೆಚ್ಚ - 12/ 2012, ಬೆಂಗಳೂರು, ದಿನಾಂಕ : 9 -3 - 2012. 
ರಾಜ್ಯದಲ್ಲಿನ ವಿವಿಧ ಕಾರಾಗೃಹಗಳಲ್ಲಿ ಇರುವ ಬಂಧಿಗಳಿಗೆ ಪ್ರತಿನಿತ್ಯ ಬೇಕಾಗುವ ಹಾಲನ್ನು ಕೆ. ಎಂ .ಎಫ್. ನಿಂದ ನೇರವಾಗಿ ಖರೀದಿಸಲು 
ಒಳಾಡಳಿತ ಇಲಾಖೆಗೆ ಅಧಿಸೂಚನೆ ಸಂ . ಆಇ 140 ವೆಚ್ಚ -12 /2011, ದಿನಾಂಕ : 26 - 2 - 2011 ರಲ್ಲಿ ಕೆಟಿಪಿಪಿ ಅಧಿನಿಯಮದ ಕಲಂ 4( ಜಿ) ಅಡಿ 
ನೀಡಲಾದ ವಿನಾಯಿತಿಯ ಕಾಲಾವಧಿಯನ್ನು ದಿನಾಂಕ : 1 - 4 - 2012 ರಿಂದ 31 -3 - 2013 ರವರೆಗೆ ವಿಸ್ತರಿಸಲಾಗಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳವುದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ , ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 214 


ಅಧಿಸೂಚನೆ 


ಸಂಖ್ಯೆ : ಆಇ 142 ವೆಚ್ಚ - 12 /2012 , ಬೆಂಗಳೂರು, ದಿನಾಂಕ : 9 -3 - 2012 . 
ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡುವ ಗಣ್ಯವ್ಯಕ್ತಿಗಳ ರಕ್ಷಣೆಯ ದೃಷ್ಟಿಯಿಂದ ಅತಿ ಗಣ್ಯ ವ್ಯಕ್ತಿಗಳ ಬಳಕೆಗಾಗಿ ಮರ್ಸಿಡಿಸ್ ಬೆಂಝ್ ಎಸ್‌ಗಾರ್ಡ್ 
600 ಗುಂಡು ನಿರೋಧಕ ಹೈಸೆಕ್ಯೂರಿಟಿ ಕಾರನ್ನು ರೂ . 2,37,80 ,904 /- ವೆಚ್ಚದಲ್ಲಿ ನೇರವಾಗಿ ಮರ್ಸಿಡಿಸ್ ಬೆಂಝ್ ಕಂಪನಿಯಿಂದ ಖರೀದಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಒಳಾಡಳಿತ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೧೧ 


ಉತ್ತಮ ಗುಣಮಟ್ಟದ ಕಾರನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಒಳಾಡಳಿತ ಇಲಾಖೆಯು ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 213 


ಅಧಿಸೂಚನೆ 
ಸಂಖ್ಯೆ : ಆಇ 235 ವೆಚ್ಚ - 12 / 2012 , ಬೆಂಗಳೂರು, ದಿನಾಂಕ : 8 -3 -2012. 
ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿಯ ಆವರಣದಲ್ಲಿ ಶಿಥಿಲವಾಗಿರುವ ರಸ್ತೆಗಳ ಅಭಿವೃದ್ದಿ/ ಬಲವರ್ಧನೆ, ಸೈಕಲ್ ಪಥ, ಪಾದಚಾರಿ 
ಮಾರ್ಗ , ರಸ್ತೆ ವಿಭಜಕಗಳು ಮತ್ತು ವೃತ್ತಗಳನ್ನು ರೂ . 1199.00 ಲಕ್ಷಗಳ ವೆಚ್ಚದಲ್ಲಿ ನಿರ್ವಹಿಸುವ ಕಾರ್ಯವನ್ನು ನೇರವಾಗಿ ಕೆ.ಆರ್. ಐ . ಡಿ.ಎಲ್. ಸಂಸ್ಥೆಗೆ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕೆ. ಆರ್. ಐ . ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ . ಅಧಿನಿಯಮ ಮತ್ತು 
ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 212 


ಅಧಿಸೂಚನೆ 


ಸಂಖ್ಯೆ: ಆಇ 253 ವೆಚ್ಚ -12 /2012 , ಬೆಂಗಳೂರು, ದಿನಾಂಕ : 7 - 3 - 2012. 
ಭಾರತ ಸರ್ಕಾರದ ರಾಷ್ಟ್ರೀಯ ಇ - ಆಡಳಿತ ಯೋಜನೆಯ ವಾಣಿಜ್ಯ ತೆರಿಗೆ - Mission Mode Project ಅಡಿಯಲ್ಲಿ ( National e 
Governance Plan ( NeGP) of India ) ಗಣಕೀಕರಣ ಯೋಜನೆಗಳ ವಿಸ್ತರಣೆಯ ಮೌಲ್ಯ ಮಾಪನ ಕಾರ್ಯ ವನ್ನು ಮೆ . Ernst and Young (Pvt) 
Limited ಇವರಿಗೆ ರೂ . 11.97 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ 
ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 211 


ಅಧಿಸೂಚನೆ 
ಸಂಖ್ಯೆ : ಆಇ 263 ವೆಚ್ಚ - 12/ 2012 , ಬೆಂಗಳೂರು, ದಿನಾಂಕ : 26 - 3- 2012. 
ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆಯು ಈ ಮುಂದಿನ ಐದು ವಿಷಯಗಳ ಅಧ್ಯಯನ ಕಾರ್ಯವನ್ನು ರೂ . 49,99,877 / 
(ಸೇವಾ ತೆರಿಗೆ ಸೇರಿ) ವೆಚ್ಚದಲ್ಲಿ ನೇರವಾಗಿ ಮೆ , Deloittee Touche Consulting India Pvt. Ltd., ಸಂಸ್ಥೆಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಯೋಜನಾ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೫೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ – ೪ಎ 


1. 
2 . 
3. 
4 . 
5 . 


Agriculture and allied sector statistics 
Human resources related statistics 
Regional account statistics 
Infrastructure statistics 
Improvement of district and State statistical systems. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಯೋಜನಾ ಇಲಾಖೆಯು ದೃಢಪಡಿಸಿಕೊಳ್ಳವುದು. 


ನಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ , 235 


ಅಧಿಸೂಚನೆ 


ಸಂಖ್ಯೆ : ಆಇ 293 ವೆಚ್ಚ- 12 / 2012, ಬೆಂಗಳೂರು, ದಿನಾಂಕ : 26 - 3 - 2012. 
9ನೇ ಕೃಷಿ ಗಣತಿ ಯೋಜನೆಯ 3ನೇ ಹಂತದ ಇನ್ ಪುಟ್ ಸಮೀಕ್ಷೆ 2011 -12 ಪ್ರಪತ್ರಗಳನ್ನು ಮತ್ತು ಕೈಪಿಡಿಗಳನ್ನು ರೂ . 15 .00 ಲಕ್ಷಗಳ 
ವೆಚ್ಚದಲ್ಲಿ ಮುದ್ರಿಸುವ ಕಾರ್ಯವನ್ನು ಮೆ . ಎಂ . ಸಿ. ಅಂಡ್ ಎ ಸಂಸ್ಥೆಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ದೃಢಪಡಿಸಿಕೊಳ್ಳವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 236 

ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 295 ವೆಚ್ಚ- 12 /2012 , ಬೆಂಗಳೂರು, ದಿನಾಂಕ : 26 - 3 - 2012. 
ಪಶುಸಂಗೋಪನಾ ಇಲಾಖೆಯ ಕಾರ್ಯಕ್ರಮಗಳನ್ನು ಕಾಲಾನುಕ್ರಮವಾಗಿ ಪ್ರಚಾರಕ್ಕೆ ಅನುಗುಣವಾಗುವಂತೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ 
ಅರಿವು ಮೂಡಿಸುವ ಸಲುವಾಗಿ ಹೋಗ್ಲಿಂಗ್ಗಳನ್ನು ನಿರ್ಮಿಸುವ ಕಾರ್ಯವನ್ನು ಮೆ , ಎಂ . ಸಿ ಅಂಡ್ ಎ ಸಂಸ್ಥೆಗೆ ರೂ . 302.00 ಲಕ್ಷಗಳ ವೆಚ್ಚದಲ್ಲಿ 
ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಪಶುಸಂಗೋಪನೆ ಮತ್ತು ಮೀನಾಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 237 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 309 ವೆಚ್ಚ - 12 / 2012, ಬೆಂಗಳೂರು, ದಿನಾಂಕ : 20 - 3 - 2012 . 
ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ - 2011ನ್ನು ಅನುಷ್ಠಾನಗೊಳಿಸಲು “ ಸಕಾಲ ಮಿಷನ್ ” ಗಾಗಿ ಇಬ್ಬರು 
ಸಮಾಲೋಚಕರ ಸೇವೆಯನ್ನು IIMB ಮುಖಾಂತರ ಹಾಗೂ ಒಂದು ಮಾಹಿತಿ ತಂತ್ರಜ್ಞಾನ ಆಡಳಿತಾಧಿಕಾರಿ ಮತ್ತು ನಾಲ್ಕು ಡೇಟಾ ಎಂಟ್ರಿ ಆಪರೇಟರ್ 
ಸೇವೆಯನ್ನು ಕಿಯೋನಿಕ್ಸ್ ಮುಖಾಂತರ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4( ಜಿ) ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು . ಇಲಾಖೆ ( ಆ . ಸು .) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೧೩ 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು. ಇಲಾಖೆ ( ಆ. ಸು .) ಯು ದೃಢಪಡಿಸಿಕೊಳ್ಳವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಕಂದಾಯ ಸಚಿವಾಲಯ 


ಪಿ . ಆರ್ . 238 


ಅಧಿಸೂಚನೆ 


ಸಂಖ್ಯೆ : ಕಂಇ 12 ಮುಆಬಿ 2012 , ಬೆಂಗಳೂರು, ದಿನಾಂಕ : 21ನೇ ಮಾರ್ಚ್, 2012. 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, (1997) ರ ಕಲಂ 23 ಅಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಬೆಳಗಾವಿ ನಗರದ ಗಣೇಶಪುರ ಗಲ್ಲಿಯ ಶಹಾಪೂರದ ಶ್ರೀ ಕಾಳಿಕಾ ದೇವಾಲಯವನ್ನು ಸದರಿ ಅಧಿನಿಯಮದ ಕಲಂ 35ರ ಮೇರೆಗೆ 
ಪ್ರಕಟಿಸಲಾದ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ಎಸ್ . ನಾಗರಾಜ್ , 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ( ಮುಜರಾಯಿ) . 


ಪಿ . ಆರ್ . 265 


YOUTH SERVICES SECRETARIAT 


NOTIFICATION 


NO . USEE 64 UESE 2009, Bangalore, Dated : 27th March , 2012 . 


In exercise of the powers conferred by sub -section (1 )of section 3 read with section 8 of the Karnataka State Civil Services 
Act, 1978 (Karnataka Act 14 of 1990 ), the Government of Karnataka hereby makes the following rules to amend the Karnataka 
General Services ( Directorate of. Youth Services and Sports ) (Recruitment) Rules, 2011,namely : 

RULES 


1 . Title and commencement :- (1) These rules may be called the Karnataka General Services ( Directorate of Youth 

Services and Sports ) (Recruitment) ( Amendment) Rules, 2012 . 
(2 ) They shall come into force from the date of their publication in the official Gazette . 


2. Amendment of the Schedule.- In the Karnataka General Services (Directorate of Youth Services and Sports) 

(Recruitment) Rules, 2011, in the Schedule , in the entries relating to the category of post of "Head master" at 
Sl.No.8, for the entries in column ( 3) " No. of Posts ", in Column T and in Column Total for the figure 1 , the figure 
2 shall respectively be substituted . 


By Order and in the Name of the Governor of Karnataka , 

C . SREENIVAS , 
Under Secretary to Government , 

Youth Services Department. 


PR : 266 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಇ 86 ಎಂಆರ್‌ಇ 2012, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್, 2012. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)( ix ) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವುಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಣ 
273 ಎಂಆ‌ಇ(1) 2011 ದಿನಾಂಕ : 30 - 09- 2011ರಲ್ಲಿ ಮಾಡಲಾಗಿದ್ದ ನಾಮನಿರ್ದೇಶನವನ್ನು ರದ್ದುಗೊಳಿಸಿ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 


೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - ೪ 


ಕ್ರ. ಸಂ . 


ಸದಸ್ಯರ ಹೆಸರು 

ಶ್ರೀ /ಶ್ರೀಮತಿ 
| ಶ್ರೀ .ಕೆ.ಎನ್. ಚಂದ್ರಶೇಖರ್ ಬಿನ್. ನಲ್ಲಪ್ಪ, ಕಾಡಹಳ್ಳಿ ,ಕೋಲಾರ ಜಿಲ್ಲೆ. 


01 


ಉಮಾ ಕೋಂ , ನಾರಾಯಣ, ಖಾದ್ರಿಪುರ, ಕೋಲಾರ ತಾಲ್ಲೂಕು. 


ಎನ್. ವಿ . ಗೋಪಿ ಬಿನ್ ಎಸ್. ವೆಂಕಟಶಾಮಪ್ಪ, ನರಸಾಪುರ, ಕೋಲಾರ ತಾಲ್ಲೂಕು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 267 


REVENUE SECRETARIAT 


NOTIFICATION 


NO . RD 01 PPE 2012, Bangalore, Dated : 27th March , 2012, 


In exercise of the powers conferred by Sub -Clause (iv) of clause (a ) of Section 3 of the Karnataka Public Premises 
( Eviction of Unauthorised Occupants) Act, 1974 (Karnataka Act 32 of 1974 ) and in superssession of Notification No: RD 982 RME 
2007, dated : 13.06 . 2007 published in the Karnataka Gazette Part-IVA , dated : 06 .03. 2008 the Government of Karnataka hereby 
appoints the officers specified in column (2 ) of the table below , to be the competent officers for the purpose of the said act and define 
the local limits specified in the corresponding entries in column No. (3 ) therefore, within which the said officers shall exercise the 
powers conferred and perform the duties imposed on the competenet officers by or under said act in respect of the Public premises 
belonging to the Karnataka Co- operative Milk Producer s Federation Limited namely : 

Table 


SI.No . 


Designation of the officer 


Area 


Bangalore Urban & 
Rural District 


The Special Deputy Commissioner, Bangalore 
Urban District 
The Assistant Commissioner, Revenue 
Sub -division , Tumkur 


Gubbi Taluk Tumkur 
District 


The Assistant Commissioner, Revenue 


Dharwad District 


Sub -division , Dharwad . 


Hassan District 


The Assistant Commissioner, Revenue 
Sub - division , Hassan . 


By Order and in the Name of the Governor of Karnataka , 

H . J. LAKSHMINARAYANA, 
Under Secretary to Government , 
Revenue Department (Co-ordination ). 


P . R : 268 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಸಂಖ್ಯೆ: ಅಪಜೀ 9 ಎಫ್ ಎಎಫ್ 2008 , ಬೆಂಗಳೂರು, ದಿನಾಂಕ: 24- 03 -2012 . 

ಅಧಿಸೂಚನೆ 
ಕರ್ನಾಟಕ ಅರಣ್ಯ ಕಾಯ್ದೆ 1963 (1964ನೇ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ -5)ರ ಕಲಂ -17ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಅಪಜೀ 38 ಎಫ್ಎಎಫ್ 2001 ಬೆಂಗಳೂರು ದಿನಾಂಕ : 
14 - 04 - 2002ರ ಪ್ರಕಾರ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಮೇಲಿನಕೊಡಗಾಡು ಗ್ರಾಮ , ಕೆರೆಕೊಪ್ಪ ಗ್ರಾಮ , ಮುನಿಯೂರು ಗ್ರಾಮ , 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೧೫ 


ಚಿಕ್ಕಳಲಹಳ್ಳಿ ಗ್ರಾಮ , ಅಗ್ರಹಾರ ಹೋಬಳಿ, ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಜಮೀನುಗಳನ್ನು ಈ ಅಧಿಸೂಚನೆ ಗೆಜೆಟ್‌ನಲ್ಲಿ ಪ್ರಕಟಗೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ ಅಧಿಸೂಚನೆಯ ಕೊನೆಯಲ್ಲಿ ನಮೂದಿಸಿರುವ ಹಕ್ಕುಗಳ ಉಪಯೋಗಕ್ಕೆ ಒಳಪಟ್ಟು “ಮೀಸಲು ಅರಣ್ಯ ” ವೆಂದು 
ಕರ್ನಾಟಕ ಸರ್ಕಾರವು ಈ ಮೂಲಕ ಘೋಷಿಸಿದೆ. 


ಜಿಲ್ಲೆ 


ಅನುಸೂಚಿ 

: ಶಿವಮೊಗ್ಗ 
ಹೋಬಳಿ : ಅಗ್ರಹಾರ 
ತಾಲ್ಲೂಕು : ತೀರ್ಥಹಳ್ಳಿ 
ಅರಣ್ಯದ ಹೆಸರು : ಬಿಡ್ ಎಂ .ಎಫ್.ಎಕ್ಸ್ಟೆನ್‌ಷನ್ ಬ್ಲಾಕ್ 


1) ಗ್ರಾಮ 


2) ಸರ್ವೆ ನಂ . 


ಮೇಲಿನಕೊಡಗಾಡು 


3) ವಿಸ್ತೀರ್ಣ 

ಎ - ಗುಂ 
22 - 00 
3 - 23 
37 - 32 
45 - 16 
6 - 36 
7 - 28 


ಕೆರೆಕೊಪ್ಪ 
ಮುನಿಯೂರು 
ಚಿಕ್ಕಳಲಹಳ್ಳಿ 


15 - 17 


24 - 00 


ಒಟ್ಟು 162 - 32 
4) ಕ್ಷೇತ್ರದ ಹೆಸರು : ಬಿಡ್ ಎಂ .ಎಫ್.ಎಕ್ಸ್ಟೆನ್‌ಷನ್ ಬ್ಲಾಕ್ 


ಗಡಿ ವಿವರಣೆ 


ಉತ್ತರ: 

ಸರ್ವೆ. ನಂ .23 ರ ವಾಯುವ್ಯ ಮೂಲೆಯಲ್ಲಿನ ಸ್ಥಾನಸಂಖ್ಯೆ 42 ರಿಂದ ಭೂಮಾಪನಾ ರೇಖೆಯು ಪ್ರಾರಂಭವಾಗಿ ಈಶಾನ್ಯದ ಕಡೆಗೆ ತಿರುಗಿ 
ಸರ್ವೆ ನಂ .23,133 ಮತ್ತು 41ರ ಮೂಲಕ ವಿವಿಧ ದಿಕ್ಕುಗಳಲ್ಲಿ ಚಲಿಸಿ ಮಧ್ಯದ ಸ್ಥಾನಸಂಖ್ಯೆ 43 ರಿಂದ 51ನ್ನು ಹಾದು ಸ್ಥಾನಸಂಖ್ಯೆ 52ನ್ನು ಸೇರುತ್ತದೆ. 
ಅಲ್ಲಿಂದ ರೇಖೆಯು ಮುಂದುವರೆದು ಪೂರ್ವದ ಕಡೆಗೆ ತಿರುಗಿ ಸರ್ವೆ ನಂ . 41ರಲ್ಲಿ ಹಾದು 32 ರ ಗಡಿಯ ಮೇಲೆ ಚಲಿಸಿ ಕೆರೆಯ ಹತ್ತಿರವಿರುವ 
ಹಾಗೂ ಬಿಡೆ ಕಿರು ಅರಣ್ಯ ಗಡಿಯ ಮೇಲೆ ಇರುವ ಸ್ಥಾನಸಂಖ್ಯೆ 56ನ್ನು ಸೇರುತ್ತದೆ. 

ಸ್ಥಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಈ ಕೆಳಕಂಡಂತೆ ಇರುತ್ತದೆ. 


ಸ್ಥಾನಸಂಖ್ಯೆಯಿಂದ 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ) 


ದೂರ 
( ಸರಪಳಿಗಳಲ್ಲಿ) 


42 


11 .00 


28 
41 


7.00 


6 . 00 


| 
| 


5 .50 


44 
45 
46 
47 
48 


| 


43 
44 
45 
46 
_ 47 
48 
49 
50 
50 . ಎ 


5 .00 


10.00 


| 
| 


| 


135 
201 
122 

27 
_ 95 
_ 183 
100 

75 
100 


8. 50 
2 .50 
3.50 
2 . 00 
5 . 00 
1. 00 


50 
50ಎ 
_ 51 
_ 51ಎ 


51. 


| 


51ಎ 
52 


| 


182 


೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೪ 


ಸ್ಥಾನಸಂಖ್ಯೆಯಿಂದ 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ) 


ದೂರ 
( ಸರಪಳಿಗಳಲ್ಲಿ) 


1. 50 


54 


1 . 00 


53 
_54 
_ 55 


98 


10 .00 


3 . 00 


ಪೂರ್ವ: 


ಕೆರೆಯ ಪಕ್ಕದ ಸ್ಟಾನಸಂಖ್ಯೆ 56 ರಿಂದ ರೇಖೆಯು ನೈರುತ್ಯದ ಕಡೆಗೆ ಬಿಡೆ ಕಿರು ಅರಣ್ಯ ಗಡಿಯ ಮೇಲೆ 10 ಸರಪಳಿ ದೂರ ಕ್ರಮಿಸಿ 
ಸ್ಥಾನಸಂಖ್ಯೆ 57ನ್ನು ಸೇರುತ್ತದೆ. ನಂತರ ರೇಖೆಯು ಸ್ಥಾನಸಂಖ್ಯೆ 59 ರಿಂದ ಚಿಕ್ಕಕಲ್ಲಹಳ್ಳಿ ಗ್ರಾಮದ ಸರ್ವೆ ನಂ . 41ರಲ್ಲಿ ಉತ್ತರ ಮತ್ತು ಪಶ್ಚಿಮದ ಕಡೆಗೆ 
ಹಲವಾರು ದಿಕ್ಕುಗಳಲ್ಲಿ ಮಧ್ಯದ ಸ್ಥಾನಸಂಖ್ಯೆ 58,59ರ ಸ್ಥಾನಸಂಖ್ಯೆ 60 ರಿಂದ ಚಿಕ್ಕಕಲ್ಲಹಳ್ಳಿ ಗ್ರಾಮದ ಸರ್ವೆ ನಂ . 31,41ರ ಸಾಮಾನ್ಯ ಗಡಿಯ ಮೇಲೆ 
ಪೂರ್ವದ ಕಡೆಗೆ ಹಲವರು ದಿಕ್ಕುಗಳಲ್ಲಿ ಮಧ್ಯದ ಸ್ಥಾನಸಂಖ್ಯೆ 61 ಮತ್ತು 62ರ ಮೂಲಕ ಸ್ಥಾನಸಂಖ್ಯೆ 63ನ್ನು 13.25 ಸರಪಳಿ ದೂರದಲ್ಲಿ ಸೇರುತ್ತದೆ. 
ಸ್ಥಾನಸಂಖ್ಯೆ 63 ರಿಂದ ಆಗೇಯದ ಕಡೆಗೆ ಬಿಡೆ ಕಿರು ಅರಣ್ಯ ಗಡಿಯ ಮೇಲೆ 46 ಸರಪಳಿ ದೂರ ಚಲಿಸಿ ಕೆರೆ ಹತ್ತಿರವಿರುವ ಸ್ಥಾನಸಂಖ್ಯೆ 64ನ್ನು 
ಸೇರುತ್ತದೆ. ನಂತರ ರೇಖೆಯು ಸ್ಥಾನಸಂಖ್ಯೆ 64 ರಿಂದ ಕೆರೆಯ ಪಕ್ಕದಲ್ಲಿ ನೈರುತ್ಯ ಕಡೆಗೆ ಹಾಗೂ ಪಶ್ಚಿಮದ ಕಡೆಗೆ ಹಿಡುವಳಿ ಸರ್ವೆ ನಂ.8,9,10 ,12ರ 
ಗಡಿಯ ಮೇಲೆ ಮಧ್ಯದ ಸ್ಥಾನಸಂಖ್ಯೆ 65 ರಿಂದ 67ರ ಮೂಲಕ ಸ್ಥಾನಸಂಖ್ಯೆ 1ನ್ನು 22.50 ಸರಪಳಿ ದೂರದಲ್ಲಿ ಸೇರುತ್ತದೆ. 

ಸ್ಥಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಈ ಕೆಳಕಂಡಂತೆ ಇರುತ್ತದೆ. 


ಸ್ಥಾನಸಂಖ್ಯೆಯಿಂದ 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ ) 

215 
350 
252 


57 


ದೂರ 
( ಸರಪಳಿಗಳಲ್ಲಿ) 

10.00 
3. 00 
13 . 00 
3.00 
4 .50 


2 . 75 


6 .00 


96 


46 . 00 


215 


1.50 
5 .00 


65 


65 
66 
67 


| 


273 


| 
| 


282 


5 . 00 


260 


11 . 00 


ದಕ್ಷಿಣ: 

ಸ್ಥಾನಸಂಖ್ಯೆ 1 ರಿಂದ ಭೂಮಾಪನ ರೇಖೆಯು ಪ್ರಾರಂಭವಾಗಿ ನೈರುತ್ಯದ ಕಡೆಗೆ ತಿರುಗಿ ಸರ್ವೆ ನಂ . 19 ,18 , 24 ಮತ್ತು 8ರ ದಕ್ಷಿಣ 
ಗಡಿಯಲ್ಲಿ ಹಾಗೂ ಸರ್ವೆ ನಂ . 21,24 ,20,134 ರಲ್ಲಿ ಮತ್ತು ವಿವಿಧ ದಿಕ್ಕುಗಳಲ್ಲಿ ಮಧ್ಯದ ಸ್ಥಾನಸಂಖ್ಯೆ 2 ರಿಂದ 31ನ್ನು ಹಾದು ಸ್ಥಾನಸಂಖ್ಯೆ 32ನ್ನು 208 
ಸರಪಳಿ ದೂರದಲ್ಲಿ ಸೇರುತ್ತದೆ. 
ಸ್ಥಾನಸಂಖ್ಯೆಯಿಂದ ಸ್ಟಾನಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಈ ಕೆಳಕಂಡಂತೆ ಇರುತ್ತದೆ. 


ಸ್ಥಾನಸಂಖ್ಯೆಯಿಂದ 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ) 

256 


ದೂರ 
( ಸರಪಳಿಗಳಲ್ಲಿ) 


11.50 


238 


7. 00 


242 


6 . 00 


225 


250 


11 . 00 
5 .50 
3 .50 
3 .50 


180 
- 220 


6ಎ 


| 


| 


ಭಾಗ – ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೧೭ 


ದೂರ 


ಸ್ಥಾನಸಂಖ್ಯೆಯಿಂದ 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ) 

230 


( ಸರಪಳಿಗಳಲ್ಲಿ) 


3 . 75 
5 .50 


280 


4 . 00 


189 
235 


10ಎ 


279 


4. 00 
1.50 
1.75 


10ಎ 


10ಬಿ 


10ಬಿ 


10ಸಿ 


228 
291 
328 


4 . 00 


10ಸಿ 


3 . 00 


14 .50 


11 .50 
5 . 00 


2 .50 


6. 50 


3. 50 


3 .50 


4 . 00 


2 .50 


76 


350 


3 .50 
2.00 
2 .50 
2 .50 


> 


73 


24 
25 
26 


254 


24 
25 


10 . 00 


256 


8 .50 


26 


27 


246 


14 . 00 


| 


225 


7. 00 


/ 


27 
28 
29 


28 
29 
30 


| 
| 


220 
285 


11 .50 
7.00 


- 


| 


_ 31 _ 32 

275 

7.00 
ಪಶ್ಚಿಮ : 

ಸ್ಥಾನಸಂಖ್ಯೆ 32 ರಿಂದ ಭೂಮಾಪನ ರೇಖೆಯು ಪ್ರಾರಂಭವಾಗಿ ವಾಯುವ್ಯದ ಕಡೆಗೆ ತಿರುಗಿ ಸರ್ವೆ ನಂ .23 ರ ಮೂಲಕ ವಿವಿಧ 
ದಿಕ್ಕುಗಳಲ್ಲಿ ಚಲಿಸಿ ಮಧ್ಯ ಸ್ಥಾನಸಂಖ್ಯೆ 33 ರಿಂದ 41ರ ಮೂಲಕ ಹಾದು ಸ್ಥಾನಸಂಖ್ಯೆ 42ನ್ನು ಸೇರುತ್ತದೆ. 


ಸ್ಥಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಈ ಕೆಳಕಂಡಂತೆ ಇರುತ್ತದೆ. 


ಸ್ಥಾನಸಂಖ್ಯೆಯಿಂದ 


| 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ) 


ದೂರ 
( ಸರಪಳಿಗಳಲ್ಲಿ) 


32 


6 .50 


295 
320 


33 


6 . 50 


34 


40 


14 .00 


35 


90 


4 .50 


36 


143 


4 .50 


೫೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೪ಎ 


ಸ್ಥಾನಸಂಖ್ಯೆಯಿಂದ 


ಸ್ಥಾನಸಂಖ್ಯೆಗೆ 


ಬೇರಿಂಗ್ 
( ಡಿಗ್ರಿಗಳಲ್ಲಿ) 


62 


ದೂರ 
( ಸರಪಳಿಗಳಲ್ಲಿ) 
4.50 
7. 00 
3.00 


190 


38 
39 


350 


270 


4 .50 


283 


5 .00 


ಸೂಚನೆ: 
1 ಸರಪಳಿ ಅಂದರೆ 20 ಮೀಟರ್‌ಗಳು 

ದಾರಿಯ ಸವಲತ್ತುಗಳು 
1) ಎಳೆಯ ನೆಡುತೋಪುಗಳ ವಿನಃ ಗ್ರಾಮಸ್ಥರು ತಮ್ಮ ಜಾನುವಾರುಗಳಿಗೆ ಹುಲ್ಲು ಮೇಯಿಸಬಹುದಾಗಿದೆ. 
2) ರೈತರು ಎಳೆಯ ನೆಡುತೋಪುಗಳ ವಿನಃ ನಂಬಿಕೆ ಅರ್ಹ ಉದ್ದೇಶಕ್ಕಾಗಿ ಹಸಿರು ಎಲೆ ಗೊಬ್ಬರವನ್ನು ಆಯ್ದುಕೊಳ್ಳಬಹುದಾಗಿದೆ. 
3) ಗ್ರಾಮಸ್ಥರು ನಂಬಿಕೆ ಅರ್ಹ ಉದ್ದೇಶಕ್ಕಾಗಿ ಒಣ ಉರುವಲು ಸೌಧೆಗಳನ್ನು ಉಚಿತವಾಗಿ ಆಯ್ದುಕೊಳ್ಳಬಹುದಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಆರ್. ಅನಂತರಾಮು, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 246 


COMMERCE & INDUSTRIES SECRETARIAT 


No. CT128 :MMM .2011 Bangalore , Dated: 26. 03. 2012. 


- : NOTIFICATION : 


In pursuance of Sub -section 2 of Section 8 of the Mines and Minerals (Development and Regulation ) Act, 1957 , the 
Government of Karnataka hereby accords sanction for First renewal of Mining Lease No. 1564 for a period of 20 years (Twenty years 
only ) w . e.f. 19. 12 .2008 , in favour of M /s .Hutti Gold Mines Company Limited for Gold , Scheelite and Associated Minerals over an 
area of 528 . 35 hectares (Five hundred twenty eight point three five hectares only) in Hutti and Madinakote villages of Lingasagur 
taluk , Raichur district, as per the sketch furnished by the Director, Department of Mines and Geology , Bangalore , subject to 
compliance of the provisions of the Mines and Minerals ( Development and Regulation ) Act , 1957 and Mineral Concession Rules , 
1960 as amended from time to time and other applicable Acts and Rules including Forest (Conservation ) Act, 1980 , Environmental 
Protection Act, 1986 , EIA Notification 2006 etc ., as amended from time to time and Rules made there under. 


Sanction of this Mining lease is also subject to the terms and conditions appended hereto and also subject to Court 
proceedings if any. 


The Department of Mines ofGeology is directed to take necessary action to measure the area scientifically through GPS 
and to publish the Digitized Map in the Website . 


The Mining lease should be executed only after submission of all the statutory documents /clearances ,by the applicant. 


BY ORDER AND IN THE NAME OF THE 

GOVERNOR OF KARNATAKA 


G .V .KONGAWAD , 
Secretary to Govt.(Mines , SSI & Textiles ), 

Commerce & Industries Department. 


280 - Y 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


೫೧೯ 


TERMS AND CONDITIONS OF THE FIRST RENEWAL OF MINING LEASE NO . 1564 SANCTIONED IN 
GOVERNMENT NOTIFICATION NO .C1.128: MMM . 2011 Dated 26 .03. 2012. 


a ) Mining lease should be in respect of Gold , Scheelite and Associated Minerals, only. If other minerals are found in 

association with Gold , Scheelite and Associated Minerals , they should be brought to the notice of Government and if 


the lessee desires to mine these minerals along with Gold , Scheelite and Associated Minerals , he/she/ it should do so 


only after the consent ofGovernment is obtained in writing . 


b ) If beryl or any other substance prescribed U /S 3 of the Atomic Energy Act, XXIX of 1948 is found to occur in the property 

under the lease, the lessee shallmake available such mineral to the Government of India . 


C) 


The lease shall also be subject to the provisions of Rules in Chapter IV ofthe Minerals Concession Rules, 1960. 


d) 


The lease shall also be subject to the Rules, issued U /S 18 of the Mines & Minerals (D & R ) Act, 1957. 


e ) The lessee shall pay to the Director of Mines and Geology in Karnataka, Bangalore, necessary Security Deposit for due 

observance of the terms and conditions of the lease in accordance with Rule 32 of the lease issued to him 


f) 


The lessee shall be governed by all conditions that may be incorporated in the lease deed , to be executed . 


g ) 


The lessee shall abide by the rules contained in the Karnataka State Forest Manual, if the lease area covers any 


forestland. 


h ) Government shall have the right of purchasing the ore at currentmarke rates . 


i) The lease would be determined if the lessee fails to commence execution of the lease deed . 


j) 


The area mentioned above is subject to verification after actual survey and demarcation . 


k ) 


The lease shall be for a period of Twenty Years w .e.f. 19.12.2008 . 


1) The lessee/s shall pay Royalty , Cesses and Dead rent as prescribed vide Government of India s Notification published 


ernmen 


otific 


in the Gazette of India , Extraordinary , Part Il -Section 3 -Sub - sectio (i) vide G .S .R .574 (E ) dated 13th August 2009 and 
G .S. R . 575 (E ) dated 13th August , 2009 , respectively . 


Local & other Cesses: As prevalent in Raichur District. 


Royalty: At the rate prescribed in Second Schedule to the Mines & Minerals 


(D & R ) Act, 1957 and as amended from time to time. 


m ) The total area held by the applicant/s under mining lease including the present one, shall not exceed 10 Sq.Km . 


n ) 


Mining operations shall not be commenced /conducted unless a qualified manager and other supervisory staff are 


appointed as required under the Matalliferous Mines Regulations, 1961 and relevant notices are sent to the Director 


General of Mines Safety, Dhanbad with a copy of the same to the concerned Director of Mines Safety. 


o ) 


The minerals should be value added and the Lessee should adhere to existing National Mineral Policy and Karnataka 


Mineral Policy, 2008 . 


G . V .KONGAWAD , 


Secretary to Govt .(Mines, SSI & Textiles ), 


PR - 247 


Commerce & Industries Department. 


3390 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


2007 - $ 


COMMERCE & INDUSTRIES SECRETARIAT 


No.Cl.293:MMM .2009 Bangalore, Date : 05 .04 .2012 . 


- NOTIFICATION : 


In exercise of the powers conferred by Sub - Section (1) of Section 5 of Mines and Minerals (Development and Regulation ) 
Act , 1957 (Central Act 67 of 1957), and with the prior approval of Ministry of Mines, Government of India , New Delhi, vide letter 
No :4 /74/2010 -M .IV dated 15 .12 .2011, the Government of Karnataka hereby grants the Reconnaissance Permit for Gold , Copper , 
Lead , Zinc , Nickel and Platinum group of minerals over an area of 2000-50 Sq .Kms. in Gulbarga District in favour of M /s. Rungta 
Mines Limited for a period of 3 years in accordance with the provisions of existing Rules and as per the sketch furnished by the 
Director of Mines and Geology , Bangalore subject to compliance of the provisions of MM (D & R )Act, 1957 and Mineral Concession 
Rules , 1960, including Forest (Conservation ) Act, 1980 and rules made there under. 

The grant of Reconnaissance Permit sanctioned herein is also subject to the terms and conditions in the Annexure 
appended herewith . 


BY ORDER AND IN THE NAME OF 

GOVERNOR OF KARNATAKA 


M . V .SHIVASUBRAMANI 


Under Secretary to Government(Mines ) 
Commerce & Industries Department. 


-- ANNEXURE : 


TERMS AND CONDITIONS OF THE RECONNAISSANCE PERMIT SANCTIONED IN GOVERNMENT NOTIFICATION NO .CI.293 : 

MMM .2009 DATED : 05.04 .2012 IN FAVOUR OF M /S . RUNGTA MINES LIMITED . 


(1 ) 


The holder of reconnaissance permit shall progressively relinquish the area granted under the permit as follows : 


(2 ) 


(a ) After completion of two years , the area shall be reduced one thousand square kilometers or fifty percent of 

the area granted , whichever is less ; and 
(b ) The area would be further relinquished so that the permit holder is left with an area not more than twenty five 

Sq.Kilometers at the end of the third year. 
The holder of the reconnaissance permit shall strictly adhere to the minimum expenditure commitment and specific 
physical targets as stated in the application and specified in the order of grant of the permit failing which 
reconnaissance permitmay be cancelled . 
The holder of reconnaissance permit shall make available all data collected by him during the reconnaissance 
operations to the Geological Survey of India , Indian Bureau of Mines and the State Government which may be 
made available to any prospecting investor after a minimum period of two years of the completion of the 
period of reconnaissance permit. 


(3 ) 


The holder of reconnaissance permit shall not enter any forest land or any private land without obtaining 
permission of the Forest Department or the owner of the private land , as the case may be . 
The holder of reconnaissance permit shall maintain accurate faithful account of all the expenses incurred by him on 
the reconnaissance operations . 
The holder of reconnaissance permit shall submit to the State Government a six monthly report of the work 
done by him and the valuable data collected by him during the period . The report shall be submitted within three 
months of the close of the period to which it relates . 
The permit holder shall also submit to the State Government within three months of the expiry of the permit, or 
abandonment of the operations or termination of the permit whichever is earlier, a full report of the work done by 


2007 – Ya 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


3890 


(8 ) 


(9 ) 


( 10 ) 


(11) 


him and all information relevant to mineral resources acquired by him in the course of reconnaissance permit in the 
area covered by the permit. 
While submitting reports under sub clause (vi) or (vii), the permit holder may specify that the whole or any part of the 
report or data submitted by him shall be kept confidential; and the State Government shall thereupon, keep the 
specified portions as confidential for a period of two years from the expiry of the permit, or abandonment of 
operations or termination of the permit ,whichever is earlier. 
The permit holders shall allow every officer authorized by the Central Government or the State Government in this 
behalf to examine at any time accounts maintained and furnish to the Central Government or the State Government or 
any other officer authorised by it in that behalf such information and returns. 
The permit holder shall allow any officer authorized by the Central Government or the State Government in this 
behalf to inspect any reconnaissance operations carried on by him . 
The permit holder shall pay the permit fee of Rs. 20 /-(Rupees twenty ) per square kilometer of land held by the permit 
holder for each year or part thereofbefore the permit Deed is executed as per rules . 
If radiometric instruments are fitted during the aerial survey , the holder of reconnaissance permit shall make available 
the data generated to the Atomic Minerals Directorate for Exploration and Research , Department of Atomic Energy , 
AMD Complex , Begumpet, Hyderabad -500 016 (A .P ). 

The reconnaissance permit may contain such other conditions as may be imposed by the Central Government 
which inter-alia may include the condition that the representative of the Directorate General, Civil Aviation or Ministry 
of Defense shall be present during the aerial surveys . 
The State Government may, with the approval of the Central Government, impose such further conditions in the 
permit as it may think necessary in the interest of mineral development and for compliance of various legal 
provisions. 
a ) The reconnaissance permit holder shall deposit as security for the observance of the terms and 

condition of the permit a sum of Rs. 20/- in respect of every square kilometer or part thereof for which the 
permit is granted before the permit deed is executed as per Rule 7B (i) of M . C . Rules 1960 . 


(12 ) 


( 13) 


(14 ) 


(15 ) 


b ) The permit holder shall execute reconnaissance permit deed within 90 days from the date of 

communication of the order of sanction or such further period as the State Government may allow in this 
behalf and if no such deed is executed within such period due to any fault on the part of the applicant, 
the State Governmentmay revoke the order granting reconnaissance permit and in that event the fee 
paid shall be forfeited to the State Government as per rule 7A ( 1) of M . C . Rules 1960. 


c ) The date of commencement of the period for which a reconnaissance permit is granted shall be the 

date on which the deed is executed after all necessary clearance have been obtained . 


(16 ) 


If on the date of execution of the reconnaissance permit, there are areas already held under PL(s ) or ML (S) in the area 
granted under this reconnaissance permit, the reconnaissance permit holder shall not have preferential rights for grant 
of PL/ML under Section 11( 1) of the MMDR Act, 1957 in respect of such overlapping areas already held under Pl (s) 
or ML (s) on the date of execution of the reconnaissance permit. 


( 17 ) 


It should be ensured that the stipulated targets for reconnaissance operations and expenditure commitments are strictly 
adhered to failing which the reconnaissance permit would be cancelled . 


( 18 ) 


In case of breach of any condition imposed on any holder of reconnaissance permit by or under this rule , the State 
Governmentmay by order in writing , cancel the permit, and/or forfeit in whole or in part, the amount deposited by the 
permit holder as security . 


M .V .SHIVASUBRAMANI, 
Under Secretary to Government(Mines) 
Commerce & Industries Department . 


PR - 277 


೫೨೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ – ೪ಎ 


ಕಂದಾಯ ಸಚಿವಾಲಯ 


ಸಂಖ್ಯೆ : ಕಂಇ 94 ಮುಆಬಿ 2010 ಬೆಂಗಳೂರು, ದಿನಾಂಕ: 05 - 04 -2012 

ತಿದ್ದುಪಡಿ ಆದೇಶ 
ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ಹಾಗೂ ಗುಂಡ್ಲುಪೇಟೆ ತಾಲ್ಲೂಕುಗಳ ವ್ಯಾಪ್ತಿಗೆ ಬರುವ 
ದೇವಸ್ಥಾನಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ :ಆರ್‌ಡಿ 77 ಎಂಇಟಿ 2003 ದಿನಾಂಕ:30 -04 -2003ರಲ್ಲಿ ಈ ಕೆಳಗಿನಂತೆ 
ಬದಲಾಯಿಸಿಕೊಂಡು ಓದಿಕೊಳ್ಳತಕ್ಕದ್ದು. 


ಕ್ರ ಸಂ 


( ಅ) ಚಾಮರಾಜನಗರ ತಾಲ್ಲೂಕು) 


ಹಾಲಿ ಇರುವುದು 


ತಿದ್ದುಪಡಿ ಪ್ರಕಾರ ಇರುವುದು 


87 


97 


ಗುಡ್ಡದ ಮಠ ವೀರಭದ್ರಸ್ವಾಮಿ ಅವಚಾನಕಿ 

ಶ್ರೀ ಗುಡ್ಡದ ಮಠ ವೀರಭದ್ರಸ್ವಾಮಿ , ಅಮಚವಾಡಿ 
ಬಸವೇಶ್ವರ , ಸೋಮೇಶ್ವರ , ಪಾರ್ವತಿ ಅಮ್ಮ | ಶ್ರೀ ನಲ್ಲಿತಾಳ ಬಸವೇಶ್ವರ ಸೋಮೇಶ್ವರ ಪಾರ್ವತಿ 
ದೇವಸ್ಥಾನ, ಕುಲಗಾಣ 

ಅಮ್ಮ ದೇವಸ್ಥಾನ, ಕುಲಗಾಣ 
ಹೊನ್ನದೇವಿ ಕೇಥನಹಳ್ಳಿ 

ಶ್ರೀ ಹೊನ್ನಾದೇವಿ (ಕೇತಹಳ್ಳಿ ) ಕೇತಹಳ್ಳಿ 
ಶ್ರೀ ಪಟ್ಟದಮ್ಮ ಶಣಬು ದೇವಸ್ಥಾನ, ಉಗನೇರ ಹುಂಡಿ | ಶ್ರೀ ಪಟ್ಟದಮ್ಮ ಶಂಭುದೇವರು ಉಗನೇದಹುಂಡಿ 
ಶ್ರೀ ಹಿರಿಯಮ್ಮ ದೇವಸ್ಥಾನ, ಹೊಂಗನೂರು ಶ್ರೀ ಹಿರಿಯಮ್ಮ ಕಿರಿಯಮ್ಮ ದೇವಸ್ಥಾನ, 

ಹೊಂಗನೂರು 


105 


109 


ಶ್ರೀ ನಾರಾಯಣಸ್ವಾಮಿ ಮಾಗಳಿ 
ಶ್ರೀ ಕಂದಬಾರ್ ಸುಬ್ಬರಾಯಪ್ಪ ದೇವಸ್ಥಾನ, 
ಹರದನಹಳ್ಳಿ 


ನಾರಾಯಣಸ್ವಾಮಿ , ಬಾಗಳಿ 
ಕಂದಾಚಾರ್ ಸುಬ್ಬರಾಯ ಛತ್ರ, ಹರದನಹಳ್ಳಿ 


113 


ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನ, ಮತ್ತೂರು 


115 


117 


118 


ಶ್ರೀ ಭುಜಂಗೇಶ್ವರ ದೇವಸ್ಥಾನ, ಮಾಗಳಿ 
ಶ್ರೀ ಬಸವೇಶ್ವರ ದೇವಸ್ಥಾನ, ಹರದೇಗೂರು 
ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಕಾಲಗಾರೆ 
ಶ್ರೀ ನಲ್ಲೇಶ್ವರ ದೇವಸ್ಥಾನ, ಜನ್ನೂರು 
ಶ್ರೀ ವೆಂಕಟರಮಣ ದೇವಸ್ಥಾನ, ಜಗಳೂರು 
ಶ್ರೀ ಹನುಮಂತ ದೇವಸ್ಥಾನ, ಕಾಳಗಪುಡಿ 


ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನ, ಉಮ್ಮತ್ತೂರು 
| ಶ್ರೀ ಭುಜಂಗೇಶ್ವರ ದೇವಸ್ಥಾನ, ಬಾಗಳಿ 
ಶ್ರೀ ಬಸವೇಶ್ವರ ದೇವಸ್ಥಾನ, ಹಿರೇಬೇಗೂರು 
ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಕೆಂಗಾಕಿ 
ಶ್ರೀ ಮಲ್ಲೇಶ್ವರ ದೇವರು, ಜನ್ನೂರು 
ಶ್ರೀ ಪ್ರಸನ್ನ ವೆಂಕಟರಮಣ ದೇವಸ್ಥಾನ, ಕಾಗಲವಾಡಿ 
ಶ್ರೀ ಹನುಮಂತ ದೇವಸ್ಥಾನ, ಕಾಳನಹುಂಡಿ 


120 


125 


128 


129 


131 


ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನ, ಕಣೇಗಾಲ ಶ್ರೀ ಲಕ್ಷ್ಮೀನಾರಾಯಣ ರಾಮೇಶ್ವರ ಕೃಷ್ಣ ದೇವರು, 

ಕಣೇಗಾಲ 
ಶ್ರೀ ಪ್ರಸನ್ನ ವೆಂಕಟರಮಣಸ್ವಾಮಿ ದೇವಸ್ಥಾನ, ಶ್ರೀ ಪ್ರಸನ್ನ ವೆಂಕಟರಮಣಸ್ವಾಮಿ ದೇವಸ್ಥಾನ, 
ವೆಂಕಟರಮಣ 

ವೆಂಕಟಯ್ಯನ ಛತ್ರ 
ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಕೇಡಿಹಳ್ಳಿ | ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಕೆರೆಹಳ್ಳಿ 
| ಶ್ರೀ ವರದರಾಜಸ್ವಾಮಿ ದೇವಸ್ಥಾನ, ಹರಳದೇವನಪುರ | ಶ್ರೀ ವರದರಾಯಸ್ವಾಮಿ ನಂಜೇದೇವರಪುರ 
| ಶ್ರೀ ಮಹದೇಶ್ವರಸ್ವಾಮಿ ದೇವಸ್ಥಾನ, ಸಂತಾದೂರಹಳ್ಳಿ ಶ್ರೀ ಮಹದೇಶ್ವರಸ್ವಾಮಿ ದೇವಸ್ಥಾನ, ಸಂತೇಮರಹಳ್ಳಿ 


136 


137 
139 


ಭಾಗ – ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬, ೨೦೧೨ 


೫೨೩ 


140 
141 


148 


149 


ಶ್ರೀ ಬಸವೇಶ್ವರ ದೇವಸ್ಥಾನ, ಮಸಗಾಪುರ | ಶ್ರೀ ಬಸವೇಶ್ವರ ದೇವಸ್ಥಾನ , ಮಸಣಾಪುರ 
| ಶ್ರೀ ಕೃಷ್ಣ ದೇವಸ್ಥಾನ, ಹೆಗ್ಗಂಕರ 

| ಶ್ರೀ ಕೃಷ್ಣದೇವರ ದೇವಸ್ಥಾನ, ಹೆಗ್ಗೋಠಾರ 
| ಶ್ರೀ ಯಲ್ಲಮ್ಮ ದೇವಸ್ಥಾನ , ಉಗನದ ಹಂಗಡಿ | ಶ್ರೀ ಎಲ್ಲಮ್ಮ ದೇವಸ್ಥಾನ, ಉಗನೇದಹುಂಡಿ 
| ಶ್ರೀ ಬಸವೇಶ್ವರ ದೇವಸ್ಥಾನ , ಕುಂಚಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನ, ಕುಮಚಹಳ್ಳಿ 
| ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಮಾದಲಾನಾಡಿ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಮಾದಲವಾಡಿ 
ಶ್ರೀ ಚಾಮುಂಡಿ ದೇವಸ್ಥಾನ, ಹರದಹಳ್ಳಿ 

ಶ್ರೀ ಚಾಮುಂಡಿ ದೇವಸ್ಥಾನ ಹಂಡಕಳ್ಳಿ 
ಶ್ರೀ ಕರಿನಂದರಾಜಸ್ವಾಮಿ ದೇವಸ್ಥಾನ, ಗಾಳಿಪುರ | ಶ್ರೀ ಕರಿನಂದರಾಜಸ್ವಾಮಿ ದೇವಸ್ಥಾನ , ಗಾಳಿಪುರ 
| ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಚಾಮರಾಜ್‌ನಗರ | ಛತ್ರದ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ , 


157 


160 


161 


162 


ಚಾಮರಾಜನಗರ 


163 


ಶ್ರೀ ಸರೋವರದ ಆಂಜನೇಯಸ್ವಾಮಿ ದೇವಸ್ಥಾನ, 


ಶ್ರೀ ಸರೋವರ ಆಂಜನೇಯ ದೇವಸ್ಥಾನ, 
ಚಾಮರಾಜನಗರ 


ಅಮಚವಾಡಿ 


165 


ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಅಮಚವಾಡಿ 


ಶ್ರೀ ಕೆ.ಎಸ್. ಆಂಜನೇಯಸ್ವಾಮಿ ದೇವಸ್ಥಾನ, 
ಅಮಚವಾಡಿ 


166 


ಶ್ರೀ ಎಣ್ಣೆಹೊಳೆ ಮಹದೇಶ್ವರಸ್ವಾಮಿ ದೇವಸ್ಥಾನ, 
ಉಗೇಶಹುಂಡಿ 
ಶ್ರೀ ಚನ್ನರಾಜೇಶ್ವರಸ್ವಾಮಿ ದೇವಸ್ಥಾನ, ಹರವೆ 


ಶ್ರೀ ಎಲ್ಲೇಹೊಳೆ ಮಹದೇಶ್ವರಸ್ವಾಮಿ ದೇವಸ್ಥಾನ, 
ಉಗನೇದಹುಂಡಿ 


167 


ಶ್ರೀ ಚನ್ನಂಜೇಶ್ವರಸ್ವಾಮಿ ದೇವಸ್ಥಾನ, 
ಅಟ್ಟುಗುಳಿಪುರ 
ಶ್ರೀ ಮಯಾಮ್ಮ ದೇವಸ್ಥಾನ, ಮುಕ್ಕಡಹಳ್ಳಿ 


170 


| ಮಾಯಮ್ಮ ದೇವಸ್ಥಾನ, ಮುದಕದಹಳ್ಳಿ 


{( ಆ) ಯಳಂದೂರು ತಾಲ್ಲೂಕು 


ಶ್ರೀ ಬಸವೇಶ್ವರ ದೇವಸ್ಥಾನ, ಯರಗಬಳ್ಳಿ | ಶ್ರೀ ಬಸವೇಶ್ವರ ದೇವಸ್ಥಾನ, ಯರಗಂಬಳ್ಳಿ 
ಶ್ರೀ ಬಸವೇಶ್ವರ ದೇವಸ್ಥಾನ, ಬೂದಿಕೊಪ್ಪ ] ಶ್ರೀ ಬಸವೇಶ್ವರ ದೇವಸ್ಥಾನ, ಬೂದಿತಿಟ್ಟು 
ಶ್ರೀ ಮಂತೇಲಿಂಗೇಶ್ವರ ದೇವಸ್ಥಾನ, ಗೌಡಹಳ್ಳಿ | ಶ್ರೀ ಮಂಟೇಲಿಂಗೇಶ್ವರಸ್ವಾಮಿ ದೇವಸ್ಥಾನ , ಗೌಡಹಳ್ಳಿ 
ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಗುಂಬಳ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ, ಗುಂಬಳ್ಳಿ 
ಶ್ರೀ ಬಸವೇಶ್ವರ ದೇವಸ್ಥಾನ, ಗುಂಬಳ ಶ್ರೀ ಬಸವೇಶ್ವರಸ್ವಾಮಿ ದೇವಸ್ಥಾನ, ಗುಂಬಳ್ಳಿ 
ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ, ಮಾರಿಯೂರು ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ, ಯರಿಯೂರು 
ಶ್ರೀ ವಲಗೆರೆ ಮಾರಮ್ಮ ದೇವಸ್ಥಾನ, | ಶ್ರೀ ವಡಗೆರೆಮಾರಮ್ಮ ದೇವಸ್ಥಾನ, ಯರಿಯೂರು 
ಯರಿಯೂರು 


ಶ್ರೀ ಮಹದೇಶ್ವರ ದೇವಸ್ಥಾನ, ಕಂದಹಳ್ಳಿ 
| ಶ್ರೀ ಬಸವೇಶ್ವರ ದೇವಸ್ಥಾನ, ಯಳಂದೂರು 


| ಶ್ರೀ ಮಹದೇಶ್ವರ ದೇವಸ್ಥಾನ, ಎ ಕಂದಳ 
ಶ್ರೀ ಬಸವೇಶ್ವರ ದೇವಸ್ಥಾನ , ಯಲಮ್ದೂರು 
ಶ್ರೀ ಅನಮ್ತೇಶ್ವರ ದೇವಸ್ಥಾನ, ಅಗರ 
ಶ್ರೀ ಗೌರೇಶ್ವರ ದೇವಸ್ಥಾನ, ಮಲ್ಲಳ್ಳಿ 
| ಶ್ರೀ ರಾಖಿ ದೇವಸ್ಥಾನ, ಡಿಕಂದಳ್ಳಿ 


ಶ್ರೀ ಅನಂತೇಶ್ವರ ದೇವಸ್ಥಾನ, ಅಗರ 


ಶ್ರೀ ಗೌರೇಶ್ವವರ ದೇವಸ್ಥಾನ, ಮಲ್ಲಹಳ್ಳಿ 


ಶ್ರೀ ರಾಖೀದೇವರು ದೇವಸ್ಥಾನ, ಡಿ.ಕಂದಹಳ್ಳಿ 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


ಭಾಗ - ೪ಎ 


48 


ಶ್ರೀ ಚೌಡೇಶ್ವರಿ ದೇವಸ್ಥಾನ, ಮಾಂಬಳ್ಳ | ಶ್ರೀ ಚೌಡೇಶ್ವರಿ ದೇವಸ್ಥಾನ, ಮಾಂಬಳ್ಳಿ 
ಶ್ರೀ ಅಂತಲಪರಮೇಶ್ವರಿ ದೇವಸ್ಥಾನ, ಮಾಂಬಳ್ಳ | ಶ್ರೀ ಅಂತಲಪರಮೇಶ್ವರಿ ದೇವಸ್ಥಾನ, ಮಾಂಬಳ್ಳಿ 
ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ , ಅಂಬಳ್ಳ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಅಂಬಳೆ 

(ಇ) ಕೊಳ್ಳೇಗಾಲ ತಾಲ್ಲೂಕು 
ಶ್ರೀ ವಿಗೇಶ್ವರಸ್ವಾಮಿ ದೇವಸ್ಥಾನ, ಶ್ರೀ ಶ್ರೀ ವಿಶ್ವೇಶ್ವರಸ್ವಾಮಿ ಗದಾಧರಸ್ವಾಮಿ ದೇವಸ್ಥಾನ, 
ಗಂಗಾಧರಸ್ವಾಮಿ ದೇವಸ್ಥಾನ , ಸತ್ತೇಗಾಲ ಸತ್ತೇಗಾಲ 
ಶ್ರೀ ಬಸವೇಶ್ವರಸ್ವಾಮಿ ದೇವಸ್ಥಾನ, ಮಳೂರು ಶ್ರೀ ಬಸವೇಶ್ವರಸ್ವಾಮಿ ದೇವಸ್ಥಾನ, ಮುಳ್ಳೂರು 
ಶ್ರೀ ಮಾಳಗರಸಮ್ಮ ದೇವಸ್ಥಾನ , ಮಳೂರು | ಶ್ರೀ ಮಾಳಗರಸಮ್ಮ ದೇವಸ್ಥಾನ , ಮುಳೂರು 
ಶ್ರೀ ಕಾಮದೇವರು ದೇವಸ್ಥಾನ , ಮಳೂರು ಶ್ರೀ ಕಾಮದೇವರು ದೇವಸ್ಥಾನ, ಮುಳ್ಳೂರು 
ಶ್ರೀ ಕೆಚ್ಚಬಸವೇಶ್ವರ ಸ್ವಾಮಿ ದೇವಸ್ಥಾನ, | ಶ್ರೀ ಕಟ್ಟೆ ಬಸವೇಶ್ವರ ದೇವಸ್ಥಾನ, ಕುಣಗಳ್ಳಿ 
ಕುಣಗಳ್ಳಿ 
ಶ್ರೀ ರಾವಳೇಶ್ವರ ದೇವಸ್ಥಾನ, ಚೆಕ್ಕೆಲ್ಲೂರು ಶ್ರೀ ರಾವಳೇಶ್ವರ ದೇವಸ್ಥಾನ, ಚಿಕ್ಕಲೂರು 
ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ, ಉಗಸಿಯ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ, ಉಗನಿ 
ಶ್ರೀ ಆರ್ಕೇಶ್ವರಸ್ವಾಮಿ ದೇವಸ್ಥಾನ, ಉಗಸಿಯ ಶ್ರೀ ಆರ್ಕೇಶ್ವರಸ್ವಾಮಿ ದೇವಸ್ಥಾನ, ಉಗನಿ 
ಶ್ರೀ ಮಹದೇಶ್ವರಸ್ವಾಮಿ ದೇವಸ್ಥಾನ, | ಶ್ರೀ ಮಹದೇಶ್ವರಸ್ವಾಮಿ ದೇವಸ್ಥಾನ, ಚಿಕ್ಕಿಂದುವಾಡಿ 
ಚಿಕ್ಕಿಂದುವಾಡಿ 
| ಶ್ರೀ ಅರ್ಕೇಶ್ವರಸ್ವಾಮಿ ದೇವಸ್ಥಾನ, ದಾಸನಪುರ ಶ್ರೀ ಬಸವೇಶ್ವರಸ್ವಾಮಿ ಅಗಸ್ತೇಶ್ವರ ದೇವಸ್ಥಾನ, 

ದಾಸನಪುರ 
| ಶ್ರೀ ಬಸವೇಶ್ವರ ದೇವಸ್ಥಾನ, ಲಿಂಗಾಪುರ್ | ಶ್ರೀ ಬಸವೇಶ್ವರಸ್ವಾಮಿ ದೇವಸ್ಥಾನ, ಲಿಂಗಣಾಪುರ 

ಕೆಂಪನಪಾಳ್ಯ 


73 


130 


{( ಈ ) ಗುಂಡ್ಲುಪೇಟೆ ತಾಲ್ಲೂಕು 


ಶ್ರೀ ಹುಲುಗನಮುರಡಿ ವೆಂಕಟರಮಣ ಸ್ವಾಮಿ 
ದೇವಸ್ಥಾನ, ತೆಮ್ರಕಣಾಂಬ 


ಶ್ರೀ ಹುಲುಗನಮರಡಿ ವೆಂಕಟರಮಣ ಸ್ವಾಮಿ 
ದೇವಸ್ಥಾನ, ತೆರಕಣಾಂಬಿ 


ಶ್ರೀ ಮೂಲಸ್ಥಾನೇಶ್ವರ ದೇವಸ್ಥಾನ, ತೆಮ್ರಕಣಾಂಬ | ಶ್ರೀ ಮೂಲಸ್ಥಾನೇಶ್ವರ ದೇವಸ್ಥಾನ, ತೆರಕಣಾಂಬಿ | 
ಶ್ರೀ ಲಕ್ಷ್ಮೀವರದರಾಜಸ್ವಾಮಿ ದೇವಸ್ಥಾನ, ಶ್ರೀ ಲಕ್ಷ್ಮೀವರದರಾಜಸ್ವಾಮಿ ದೇವಸ್ಥಾನ, ತೆರಕಣಾಂಬಿ 
ತೆಮ್ರಕಣಾಂಬ 


ಶ್ರೀ ವೀರಭದ್ರೇಶ್ವರಸ್ವಾಮಿ ದೇವಸ್ಥಾನ, ತೆರಕಣಾಂಬಿ 


ಶ್ರೀ ಬೇರಭಾದ್ರೇಶ್ವರಸ್ವಾಮಿ ದೇವಸ್ಥಾನ, 
ತೆಮ್ರಕಣಾಂಬ 


ಶ್ರೀ ರಾಮೇಶ್ವರ ಬಸವೇಶ್ವರ, ತೊರವಳ್ಳಿ 


| ಶ್ರೀ ರಾವಳೇಶ್ವರ ಮತ್ತು ಬಸವೇಶ್ವರ ದೇವಸ್ಥಾನ, 
ತೊರವಳ್ಳಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ನಾರಾಯಣಪ್ಪ, 
ಪೀಠಾಧಿಕಾರಿ 


ಪಿ . ಆರ್ . 278 


ಕಂದಾಯ ಇಲಾಖೆ ( ಮುಜರಾಯಿ) 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೬ , ೨೦೧೨ 


೫೨೫ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


CL 


ಸಂಖ್ಯೆ : ಆಇ 328 ವೆಚ್ಚ- 12 / 12 , ಬೆಂಗಳೂರು, ದಿನಾಂಕ : 28 -3 - 2012 . 
ಸರ್ಕಾರಿ ಪಾಲಿಟೆಕ್ನಿಕ್‌ಗಳಿಗೆ ಉಪಯುಕ್ತ ತಂತ್ರಾಂಶವನ್ನು ರೂ . 99 .00 ಲಕ್ಷಗಳ ವೆಚ್ಚದಲ್ಲಿ ಐ.ಐ.ಟಿ, ಮುಂಬೈ , ಇವರಿಂದ ನೇರವಾಗಿ 
ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999 ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಶಿಕ್ಷಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


W ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 269 


ಅಧಿಸೂಚನೆ 


ಸಂಖ್ಯೆ : ಆಇ 256 ವೆಚ್ಚ- 12 / 12 , ಬೆಂಗಳೂರು, ದಿನಾಂಕ : 28 -3 - 2012 . 
ರಾಯಚೂರಿನ ರಾಜೀವ್‌ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪಿ. ಪಿ . ಪಿ . ಮಾದರಿಯಲ್ಲಿ ನಿರ್ವಹಿಸಲು ನೂತನ ಖಾಸಗಿ ಸಹಯೋಗ 
ಸಂಸ್ಥೆಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ನೆರವು/ಸಲಹೆ ನೀಡುವ ಕಾರ್ಯವನ್ನು ರೂ . 14 .50 ಲಕ್ಷಗಳ ಶುಲ್ಕ ವೆಚ್ಚದಲ್ಲಿ ನೇರವಾಗಿ KSIIDC _IL & 
FS Project Development Company Ltd (KIPDC) ಸಂಸ್ಥೆಗೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999 ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 


ಪಿ . ಆರ್ . 270 


ಅಧಿಸೂಚನೆ 


ಸಂಖ್ಯೆ: ಆಇ 254 ವೆಚ್ಚ - 12 / 12 , ಬೆಂಗಳೂರು, ದಿನಾಂಕ : 28 - 3 - 2012. 
ಜಿಲ್ಲಾ ತರಬೇತಿ ಸಂಸ್ಥೆ , ಬಾಗಲಕೋಟೆ, ಇದರ ನಿರ್ಮಾಣ ಕಾಮಗಾರಿಯನ್ನು ರೂ . 260.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಕರ್ನಾಟಕ 
ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ( ಕೆ. ಆರ್. ಐ . ಡಿ.ಎಲ್) ಕ್ಕೆ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999 ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇಲಾಖೆಯು ದೃಢಪಡಿಸಿಕೊಳ್ಳುವುದು. 
ಕೆ.ಆರ್.ಐ. ಡಿ.ಎಲ್. ಸಂಸ್ಥೆಯು ಈ ಕಾಮಗಾರಿಯನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ, ಕೆ. ಟಿ. ಪಿ. ಪಿ. ಅಧಿನಿಯಮಗಳನ್ನು ಪಾಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ. ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 271 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


೫೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 274 ವೆಚ್ಚ -12 / 12 , ಬೆಂಗಳೂರು, ದಿನಾಂಕ : 30 -3- 2012 . 
ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2012 ಕ್ಕೆ ಪೂರ್ವಭಾವಿಯಾಗಿ ಮಾನ್ಯ ಮುಖ್ಯಮಂತ್ರಿಯವರ Walk the talk 
ಸಂದರ್ಶನ ಹಾಗೂ ಸರ್ಕಾರದ ಅಧಿಕಾರಿಗಳನ್ನು ಒಳಗೊಂಡ ಚರ್ಚಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ಕಾರ್ಯವನ್ನು ರೂ . 37. 00 ಲಕ್ಷಗಳ 
(ಸೇವಾ ತೆರಿಗೆ ಹೊರತುಪಡಿಸಿ) ವೆಚ್ಚದಲ್ಲಿ ನೇರವಾಗಿ ಸಿಎನ್‌ಬಿಸಿ ಟಿವಿ 18 ಸಂಸ್ಥೆಗೆ ವಹಿಸಿಕೊಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999 ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಪಿ . ಆರ್ . 272 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 308 ವೆಚ್ಚ- 12 /12 , ಬೆಂಗಳೂರು, ದಿನಾಂಕ : 3-4- 2012 . 
ಕೇಂದ್ರ ಸರಸ್ಕೃತ ಅಸ್ಕಾಡ್ ಯೋಜನೆಯಡಿ ಜಾನುವಾರು ರೋಗಗಳ ನಿಯಂತ್ರಣಕ್ಕಾಗಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ 
ಉತ್ಪಾದಿಸುವ ಲಸಿಕೆಗಳನ್ನು ದಿನಾಂಕ : 1 -4 - 2012 ರಿಂದ 31-3 - 2013 ರವರೆಗೆ ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ -1999 ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಲಸಿಕೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು 
ದೃಢಪಡಿಸಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ. ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 273 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ನಅಇ 155 ಬೆಂರೂಪ್ರಾ 2011 , ಬೆಂಗಳೂರು, ದಿನಾಂಕ : 7 - 4 - 2012 . 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಪಟ್ಟಣಕ್ಕೆ ಹಾಲಿ ಇರುವ ( ನಗರ ಸಭೆ ಯೋಜನಾ ಪ್ರಾಧಿಕಾರವನ್ನು ರದ್ದುಪಡಿಸಿ) ನಗರ ಸಭೆ ವ್ಯಾಪ್ತಿ 
ಸೇರಿದಂತೆ ವಿಸ್ತರಿಸಿದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ ಕಲಂ 4( ಸಿ) (1) 
ರನ್ವಯ ಮತ್ತು 4 ( ಪಿ)(3)(i)(i)(i) ರ ಎ ಹಾಗೂ ( iv) ರಡಿ ಎಂಬುದರ ಬದಲಾಗಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ 
ಪ್ರಕರಣ ಕಲಂ 4 ( ಸಿ) (1) ರನ್ವಯ ಮತ್ತು 4 ( ಸಿ) (3)(0)(i)(i) ರ “ ಎ ” ಹಾಗೂ ( iv ) ರಡಿ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಪಿ . ಆರ್ . 274 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೬ , ೨೦೧೨ 


೫೨೭ 


ಕಂದಾಯ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 5 ಎಲ್‌ಜಿಆರ್ 2012 , ಬೆಂಗಳೂರು, ದಿನಾಂಕ : 29 - 3- 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 35 ಎಲ್‌ಜಿಆರ್‌ 2008, ದಿನಾಂಕ : 14 - 10 - 2009ರಲ್ಲಿ ರಾಯಚೂರು ಜಿಲ್ಲೆ, ಲಿಂಗಸೂಗೂರು 
ತಾಲ್ಲೂಕಿಗೆ ಸಂಬಂಧಿಸಿದಂತೆ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಕ್ರಮ ಸಂಖ್ಯೆ : 3ರಲ್ಲಿ ನಮೂದಿಸಿರುವ ಶ್ರೀ ಮಲ್ಲಪ್ಪ ನಾಯಕ, 
ಸದಸ್ಯರು, ನಿಧನರಾಗಿರುವುದರಿಂದ ಇವರ ಸ್ಥಾನದಲ್ಲಿ ಶ್ರೀ ಗೋವಿಂದ ನಾಯಕ ತಂದೆ ವೆಂಕಪ್ಪ ನಾಯಕ ( ಪರಿಶಿಷ್ಟ ಜಾತಿ) ಇವರನ್ನು ಅಧಿಕಾರೇತರ 
ಸದಸ್ಯರನ್ನಾಗಿ ನೇಮಕಮಾಡಿ ಆದೇಶಿಸಿದೆ. ಇನ್ನೂಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 3). 
ಕಂದಾಯ ಸಚಿವಾಲಯ 


ಪಿ. ಆರ್ . 275 


ತಿದ್ದುಪಡಿ 


ಸಂಖ್ಯೆ : ಆರ್‌ಡಿ 8 ಎಲ್‌ಜಿಜಿ 2012 , ಬೆಂಗಳೂರು, ದಿನಾಂಕ : 29- 3 - 2012 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 33 ಎಲ್‌ಜಿಜಿ 2011 , ದಿನಾಂಕ : 15 - 11 - 2011ರಲ್ಲಿ ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕು, 
ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣದ ಕ್ರಮ ಸಂಖ್ಯೆ : 3ರಲ್ಲಿ ನಮೂದಿಸಿರುವ ಸದಸ್ಯರಾದ ಶ್ರೀ ಮಲ್ಲಿಕಾರ್ಜುನ ಶರಣಪ್ಪ, ಇವರ ಬದಲಿಗೆ 
ಶ್ರೀ ಕಾಶಿನಾಥ ಈರಣ್ಣ ವರನಾಳ, ( ಪರಿಶಿಷ್ಟ ಜಾತಿ) ಪೋ : ಶೇಳಗಿ, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಇವರನ್ನು ಬಗರ್ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿದೆ. ಇನ್ನೂಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್ . 276 


ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) . 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


17 ಮುಆಬಿ 2012 , ಬೆಂಗಳೂರು, ದಿನಾಂಕ : 5 - 4 - 2012. 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , ( 1997) ರ ಕಲಂ 23ರ ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕಿನ ಬೆಟ್ಟಂಪಾಡಿ ಶ್ರೀ ವೆಂಕಟರಮಣ ದೇವಾಲಯವನ್ನು ಸದರಿ ಅಧಿನಿಯಮದ ಕಲಂ 35ರ 
ಮೇರೆಗೆ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ನಾರಾಯಣಪ್ಪ 

ಪೀಠಾಧಿಕಾರಿ 
ಕಂದಾಯ ಇಲಾಖೆ ( ಮುಜರಾಯಿ) . 


ಪಿ . ಆರ್ . 279 


೫೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೨೬ , ೨೦೧೨ 


ಭಾಗ - ೪ಎ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 90 ಮುಆಬಿ 2011 , ಬೆಂಗಳೂರು, ದಿನಾಂಕ : 3 -4 - 2012 . 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997 )ರ ಕಲಂ 23ರ ಅಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿಯಲ್ಲಿನ ಶ್ರೀ ಸಹನೇಶ್ವರಸ್ವಾಮಿ ದೇವಸ್ಥಾನ ಹಾಗೂ ದಾದಾರಾವ್ ಛತ್ರ ಇವುಗಳನ್ನು 
ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 


6 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಉಮಾಪತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ). 


ಪಿ . ಆರ್ . 280 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಒ 06 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ : 30 - 3 - 2012 . 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಬಿ.ಎಸ್. ವಿಜಯಕುಮಾರ್ ಬಿನ್ ಲೇ : ಬಿ . ಸಿದ್ದಪ್ಪ , ಹಳೇಬೂದನೂರು ಗ್ರಾಮ & ಅಂಚೆ, ಮಂಡ್ಯ ತಾಲ್ಲೂಕು ಇವರನ್ನು ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಮಂಡ್ಯ ತಾಲ್ಲೂಕು ಮತ್ತು ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 
ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಸಿ. ಸತೀಶ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ಪಿ .ಆರ್. 281 


ಅಧಿಸೂಚನೆ 
ಸಂಖ್ಯೆ: ಸಿಒ 11 ಸಿಎನ್ ಎಸ್ 2009, ಬೆಂಗಳೂರು, ದಿನಾಂಕ : 29 - 3-2012. 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 11) ರ ಪ್ರಕರಣ 29ರ ಉಪ ಪ್ರಕರಣ(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಶ್ರೀ ಸುಭಾಷ್ ಕೆ. ಮಾದರ್‌, ಮುದ್ದೇಬಿಹಾಳ್ , ಬಿಜಾಪುರ ಜಿಲ್ಲೆ ಇವರನ್ನು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲ್ಲೂಕು ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಮುದ್ದೇಬಿಹಾಳ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಸಿ. ಸತೀಶ್ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 282 


